ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 

ದಿನಾ೦ಕ: 09-03-2021 ಪುಶ್ನೆ ಸಂಖ್ಯೆ: 130(865) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಎಸ್‌.ವ್ಲಿ.ಸಂಕನೂರ(ಪದವೀಧರರ ಕೇತು) 

ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 

ಉತ್ತರಿಸುವ ಸಚಿವರು: ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕ ಸಚಿವರು 

ವಿಷಯ: ರಾಜ್ಯದಲ್ಲಿರುವ ಬೃಹತ್‌ ಕೈಗಾರಿಕೆಗಳ ಬಗ್ಗೆ 

(ಅ) ರಾಜ್ಯದಲ್ಲಿ ಬೃಹತ್‌ ಕೈಗಾರಿಕೆಗಳೆಂದು ಗುರತಿಸಲಾದ ಕೈಗಾರಿಕೆಗಳ ಸಂಖ್ಯೆ ಎಷ್ಟು; 


ಅವುಗಳು ಯಾವುವು ಹಾಗೂ ಎಲ್ಲೆಲ್ಲಿ ಕಾರ್ಯನಿರ್ಪಹಿಸುತ್ತಿವೆ; (ಇಲಾಖಾವಾರು ಹಾಗೂ 
ಜಿಲ್ಲಾವಾರು ಮಾಹಿತಿಯನ್ನು ನೀಡುವುದು) 


(ಆ) ಸದರಿ ಕೈಗಾರಿಕೆಗಳಲ್ಲಿ ಕಾರ್ಯನಿರ್ಮಹಿಸುತ್ತಿರುವ ಕಾರ್ಮಿಕರ ಸಂಖ್ಯೆ ಎಷ್ಟು? 
ಾರಾನೆಗಳುವಾರು ಮಾಯಿತಿ ನೀಡುವುದು) 


